ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 
3 ಉತ್ತರಿಸಬೇಕಾದ ದಿನಾಂಕ 


488 
ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
16-12-2021 


$0 


ಪ್ರಶ್ನೆಗಳು 


ಜಿ ಲವಾರು ನದಿಗಳಲ್ಲಿ 
ಸಾಕಷ್ಟು ಹೂಳು ತುಂಬಿದ್ದು, ಅಕ್ಕಪಕ್ಕದ 
ಸಾಗುವಳಿ ಜಮೀನುಗಳು ಕೊಚ್ಚಿಕೊಂಡು 
ಹೋಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಹೊರತೆಗೆಯಲಾಗಿದೆಯೇ; 


ಕೆಳಕಂಡ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ : 
1. 


ಕಾವೇರಿ ನದಿ ಪಾತ್ರದಲ್ಲಿ ಕುಶಾಲನಗರದ ಕೊಪ್ಪ ಸೇತುವೆ ಬಳಿ 
ನೀರಿನ ಹರಿವಿಗೆ ಅಡಚಣೆಯಾಗಿದ್ದ 4300 ಮೀ. ಉದ್ಯಕ್ಕೆ 
ಹಾಗೂ ತಪೋವನದ ಬಳಿ 2000 ಮೀ ಉದ್ದಕ್ಕೆ ಜೊಂಡು 
ಹಾಗೂ ಮಣ್ಣು ಮಿಶ್ರಿತ ಹೂಳು ತೆಗೆಯುವ ಕಾಮಗಾರಿಯನ್ನು 


National Disaster Response Fund (NDRF) 
ಲೆಕ್ಕಶೀರ್ಷಿಕೆಯಡಿ 2020-21ನೇ ಸಾಲಿನಲ್ಲಿ ರೂ.88.00 


ಲಕ್ಷಗಳ ವೆಚ್ಚದಲ್ಲಿ ಕೈಗೊಂಡು ಪೂರ್ಣಗೊಳಿಸಲಾಗಿದೆ. 

ಕಾವೇರಿ ನದಿಯ ಉಗಮಸ್ಥಾನ ಭಾಗಮಂಡಲದಿಂದ ನದಿಯ 
ನೀರಿನ ಹರಿವಿಗೆ ಅಡಚಣೆಯಾಗಿರುವ ಗಿಡಗಂಟೆಗಳು ಮತ್ತು 
ಜೊಂಡನ್ನು ತೆಗೆಯಲು ಕಾವೇರಿ ನದಿಯ 1150 ಕಿ.ಮೀ & 
ಉಪನದಿ ಕನ್ನಿಕೆಯ 6.20 ಕಿಮೀ ಮತ್ತು ಇತರ 
ಉಪನದಿಗಳು 12.00 ಕಿ.ಮೀ ಉದ್ದಕ್ಕೆ ಸರಾಸರಿ 10.00 ರಿಂದ 
50.00 ಮೀ. ಅಗಲದವರೆಗೆ ತೆರವುಗೊಳಿಸುವ 
ಕಾಮಗಾರಿಯನ್ನು ಕಾವೇರಿ ನೀರಾವರಿ ನಿಗಮದ ವತಿಯಿಂದ 
ರೂ.79.18 ಲಕ್ಷಗಳಲ್ಲಿ 2020-21ನೇ ಸಾಲಿನಲ್ಲಿ ಕೈಗೊಂಡು 
ಪೂರ್ಣಗೊಳಿಸಲಾಗಿದೆ. 

ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಹಾರಂಗಿ 
ಜಲಾನಯನ ಪ್ರದೇಶ ಮತ್ತು ನದಿ ಪಾತ್ರದ ಪುನಶ್ಲೇತನ 
ಹಾಗೂ ರಕ್ಷಣಾ ಕಾಮಗಾರಿಯನ್ನು ಕೈಗೊಳ್ಳಲು ರೂ.130.00 
ಕೋಟಿಗಳ ಯೋಜನಾ ವರದಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡಿದ್ದು, ಪ್ರಸ್ತುತ ಟೆಂಡರ್‌ ಪ್ರಕ್ತಿಯೆಯಲ್ಲಿದೆ. 

ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ National Disaster Response 
Fund (NDRF) ಲೆಕ್ಕಶೀರ್ಷಿಕೆಯಡಿ ರೂ.50.00 ಲಕ್ಷಗಳ 
ಮೊತ್ತದ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು, ಪ್ರಸ್ತುತ 
ಕಾಮಗಾರಿಗಳ ಟೆಂಡರ್‌ ಪ್ರಕ್ರಿಯೆಯಲ್ಲಿದೆ. 


ಇ'1ಸದರಿ ನೆದಿಗಳ್ಲನ ಹೊಳನ್ನು 

ಹೊರತೆಗೆಯುವ ಕಾಮಗಾರಿಗಳಿಗೆ, 

ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಒದಗಿಸಿರುವ 
ಅನುದಾನದ ವಿವರಗಳೇನು; 

ಈ ಪೆಸ್ತು; ತೌ ಆರ್ಥಿಕ'ವರ್ಷದಲ್ಲಿ` ಒದಗಿಸಿರುವ 
ಅನುದಾನದಲ್ಲಿ ಇದುವರೆಗೂ 


ಕೈಗೊಂಡಿರುವ ಕಾಮಗಾರಿಗಳಾವುವು? 
(ಸಂಪೂರ್ಣ ವಿವರಗಳನ್ನು ನೀಡುವುದು) 


ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


ಸಂಖ್ಛೆ:ಜಸಂಇ 790 ಎನ್‌ಎಲ್‌ಎ 2021 


( 


(ಗೋವಿಂದ ಎಂ" ಕರಜೋಳ) 
ಜಲಸಂ' ನ್ಮೂಲ ಸಚಿವರು 


ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ ಚುನಾಯುತರಾದವರು) ಇವರ ಚುಕ್ಕೆ ಗುರುತಿಲ್ಲದ 
ಪ್ರಶ್ನೆ ಸಂಖ್ಯೆ 488(476) ಕ್ಲೆ ಅನುಬಂಧ-ಃ 
(ರೂ.ಕೋಟಗಳಲ್ಲ) 
ಕ್ರಸಂ ಕಾಮಗಾರಿಯ ಹೆಸರು [3 ವರ್ಷ ಅಂದಾಜು ಮೊತ್ತ ಗುತ್ತಿಗೆ ಮೊತ್ತ ಅನುದಾನ (2೦೦21-2೭2೭) ವೆಚ್ಚ (30.1.2೦21) ಷರಾ 
IN | 
ನಿಗಮದ ವತಿಯುಂದ ಕೈಗೊಂಡಿರುವ ಕಾಮಗಾರಿಗಳು 
ಕಾವೇರಿ ನದಿಯ ಪುನಶ್ಞೇತನದ ಭಾಗವಾಗಿ ಕಾವೇರಿ ಮತ್ತು 
ಕನ್ನಿಕೆ ಉಪನದಿಗಳಲ್ಲ ಇವುಗಳ ಉಗಮಸ್ಥಾನದಿಂದ ಭೌತಿಕವಾಗಿ ಪೂರ್ಣಗೊಂಡಿದೆ. 
a : ನ f .. 
1 ಭಾಗಮಂಡಲದ ಸಂಗಮದವರೆಗೆ ಮತ್ತು ಸಂಗಮದ ನಂತರದ ಸಂರ Kis ಸ PE ತ ಜಲ್ಲು ಪಾಪತಿಯಾಗಬೇಕಿದೆ. 
[- 2 ಕಿ.ಮೀವರೆಗೆ ಗಿಡಗಂಟೆಗಳನ್ನು ತೆರವುಗೊಳಸುವುದು. 
ಹಾರಂಗಿ ಜಲಾನಯನ ಪ್ರದೇಶ ಮತ್ತು ನದಿ ಪಾತ್ರದ ಪುನ್ಲೇತನ 
2 ರಕ್ಷಣಾ ಕಾಮಗಾರಿ 2೦2೦-2 130.00 0.0೦ 6.3) 0.೦೦ ಟೆಂಡರ್‌ ಪ್ರಕ್ರಿಯೆಯಲ್ಲದೆ 
L — 
National Disaster Response fund(NDRF) ವತಿಯಂದ ಕೈಗೊಂಡಿರುವ ಕಾಮಗಾರಿಗಳು 
ಕೊಡಗು ಜಲ್ಲೆಯ ಕಾವೇರಿ ನದಿ ಬಳಯ ಕೊಪ್ಪ ಸೇತುವೆ ಹಾಗೂ ಭೌತಿಕವಾಗಿ ಪೂರ್ಣಗೊಂಡಿದೆ. 
} | ತಹೋವನದಟ್ಟ ಗಿಡಗಂಟಿಗಳನ್ನು ತೆರವುಗೊಳಸುವುದು. ಪಾ hs ಲ3 yl ಲ್ಲು ಪಾವತಿಯಾಗಬೇಕದೆ. 
T (i J 
ಕಾವೇರಿ ನದಿಯ ಪುನರುಜ್ಜೀವನದ ಭಾಗವಾಗಿ 
2 |ನಿಸರ್ಗಧಾಮದಿಂದ ಮಾದಾಪಟ್ಟಣದವರೆಗೆ ಕಾವೇರಿ ನದಿಯ 2೦21-೦2 ೦.2೦ ೦.೦೦ ೦.2೦ ೦.೦೦ ಟೆಂಡರ್‌ ಪ್ರಕ್ರಿಯೆಯಲ್ಲದೆ 
ಉದ್ದಕ್ಕೂ ಗಿಡಗಂಟೆಗಳನ್ನು ತೆರವುಗೊಳಸುವುದು. 
— 
ಕಾವೇರಿ ನದಿಯ ಮುನರುಜ್ಛೀವನದ ಭಾಗವಾಗಿ 
3 |ಮಾದಾಪಟ್ಟಣದಿಂದ ಗಾಣದಕೋಟಿದವರೆಣೆ ಕಾವೇರಿ ನದಿಯ 2೦21-2೦೨ ೦.೭೦ ೦.೦೦ ೦.2೦ ೦.೦೦ ಟೆಂಡರ್‌ ಪ್ರಕ್ರಿಯೆಯಲ್ಲದೆ 
ಉದ್ದಕ್ಕೂ ಗಿಡಗಂಟಿಗಳನ್ನು ತೆರವುಗೊಳಸುವುದು. 
J BE is 
ಕಾವೇರಿ ನದಿಯ ಪುನರುಜ್ಟೀವನದ ಭಾಗವಾಗಿ 
4 |ಗಾಣದಕೋಟೆಯಿಂದ ಬೈಚನಹಳ್ಳವರೆಗೆ ಕಾವೇರಿ ನದಿಯ 2೦21-೦೨ 010 ೦.೦೦ 010 ೦.೦೦ ಟೆಂಡರ್‌ ಪ್ರಕ್ರಿಯೆಯಣ್ಲದೆ 
ಉದ್ದಕ್ಕೂ ಗಿಡಗಂಟೆಗಳನ್ನು ತೆರವುಗೊಳಸುವುದು. 
1 


